ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 23ನೇ ಮಾರ್ಜ್‌, 2020 


ಅಗರ ಕೆರೆಯ ಅಂಗಳದಲ್ಲಿ ಅಮ್ಯೂಸ್‌ಮೆಂಟ್‌ ಪಾರ್ಕ್‌ ಕುರಿತು 
ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು):- 
1501 (1728) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ 


(ಅ) ಅಗರ ಕೆರೆಯನ್ನು ಪುನರುಜ್ನೀವನಗೊಳಿಸಲು ಖರ್ಚಾದ ವೆಚ್ಚವೆಷ್ಟು; ಈ ಮೊತ್ತವನ್ನು 
ಭರಿಸಿದವರು ಯಾರು ; ಈ ಯೋಜನೆಯಲ್ಲಿ ಖಾಸಗಿ ಸಂಸ್ಥೆಗಳ ಪಾತ್ರವೇನು ; ಅಗರ ಕೆರೆಯು ಯಾರ 
ಸುಪರ್ದಿಯಲ್ಲಿದೆ ; 


(ಆ) ಅಗರ ಕೆರೆಯನ್ನು ರಕ್ಷಣೆ ಮತ್ತು ನಿರ್ವಹಣೆ ಹೆಸರಿನಲ್ಲಿ ಖಾಸಗಿಯವರಿಗೆ ವಹಿಸಿಕೊಡುವ ಪ್ರಸ್ತಾವನೆ 
ಸರ್ಕಾರದ ಮುಂದಿದೆಯೇ ; ಇದ್ದಲ್ಲಿ, ಖಾಸಗಿ ಸಂಸ್ಥೆಯವರೊಡನೆ ಸರ್ಕಾರ ಯಾವ ರೀತಿಯ ಒಪ್ಪಂದ 
ಮಾಡಿಕೊಂಡಿದೆ; 


(ಇ) ನಿರ್ವಹಣೆಯ ಗುತ್ತಿಗೆ ವಹಿಸಿದ ಖಾಸಗಿ ಸಂಸ್ಥೆಯವರು ಈ ಕೆರೆಯ ಅಂಗಳದಲ್ಲಿ ವಾಣಿಜ್ಯ 
ಚಟುವಟಿಕೆಗಳನ್ನು ಕೈಗೊಳ್ಳುವ ಸಂಬಂಧ ಸರ್ಕಾರದೊಂದಿಗೆ ಒಪ್ಪಂದ ಮಾಡಿಕೊಂಡಿರುತ್ತಾರೆಯೇ; 
ವಾಣಿಜ್ಯ ಚಟುವಟಿಕೆಗಳನ್ನು ಕೈಗೊಳ್ಳಲು ಅಗರ ಕೆರೆಯಲ್ಲಿ ಅವಕಾಶವಿದೆ ಎಂಬುದಾಗಿ 
ಸಾರ್ವಜನಿಕರಿಗೆ ಮಾಹಿತಿ ನೀಡಿ ಅರ್ಹ ಸಂಸ್ಥೆಗಳಿಂದ ಟೆಂಡರ್‌ ಆಹ್ಮಾನಿಸಲಾಗಿದೆಯೇ ; ಕೆರೆಗಳ 
ನಿರ್ವಹಣೆ ಎಂದರೆ ಅಮ್ಯೂಸ್‌ಮೆಂಟ್‌ ಪಾರ್ಕ್‌ ನಿರ್ಮಾಣ ಎಂದು ಕೆರೆಯ ನಿರ್ವಹಣೆಗಾಗಿ ಖಾಸಗಿ 
ಸಂಸ್ಥೆಯವರಿಗೆ ಕೆರೆಗಳನ್ನು ವಹಿಸಿಕೊಡುವಾಗ ಲಿಖಿತವಾಗಿ ಆದೇಶ ನೀಡಲಾಗಿದೆಯೇ ; 


(ಈ) ಕೆರೆಯ ಅಂಗಳದಲ್ಲಿ ಅಮ್ಯೂಸ್‌ಮೆಂಟ್‌ ಪಾರ್ಕ್‌ ನಿರ್ಮಿಸಲು ನಿಯಮದಲ್ಲಿ ಅವಕಾಶವಿದೆಯೇ ; 
ಅಮ್ಯೂಸ್‌ಮೆಂಟ್‌ ಪಾರ್ಕ್‌ ಅಥವಾ ಯಾವುದೇ ವಾಣಿಜ್ಯ ಚಟುವಟಿಕೆಗಳನ್ನು ಕೆರೆಯ ಅಂಗಳದಲ್ಲಿ 
ನಿರ್ನಿಸುವುದರಿಂದ ಕೆರೆಯ ನೈಸರ್ಗಿಕ ಪರಿಸರಕ್ಕೆ ಹಾನಿಯುಂಟಾಗುವುದು ಸರ್ಕಾರದ 
ಗಮನದಲ್ಲಿದೆಯೇ ; ಈ ಕುರಿತು ಸರ್ಕಾರದ ನಿಲುವೇನು? 


